ಕ್ಸಿ 
ದುಡಿಮೆ ಶ್ರೀಮ೦ತರಾಗಲು ಅಲ್ಲ: ನಿಮ್ಮ ಸ್ವ೦ತ 
ಬುದ್ದಿವಂತಿಕೆಯಿಂದ ನಿಲ್ಲಿಸಿ. ಏನಿಲ್ಲವೆಂದ 
ಮೇಲೆ ಕಣ್ಣಿಡುವೆಯಾ? ಐಶ್ವರ್ಯವು 
ನಿಜವಾಗಿಯೂ ರೆಕ್ಕೆಗಳನ್ನು ಮಾಡುತ್ತದೆ; ಅವರು 
ಹದ್ದಿನಂತೆ ಸ್ವರ್ಗದ ಕಡೆಗೆ ಹಾರುತ್ತಾರೆ. 
ಜ್ಞಾನೋಕ್ತಿ 23:4-5 


ಆತನು ಅವರಿಗೆ-ಎಚ್ಚರಿಕೆಯಿ೦ದಿರಿ ಮತ್ತು ದುರಾಶೆಯ ಬಗ್ಗೆ 
ಎಚ್ಚರದಿ೦ದಿರಿ; ಮತ್ತು ಆತನು ಅವರಿಗೆ ಒ೦ದು ಸಾಮ್ಯವನ್ನು ಹೇಳಿದನು: 
ಒಬ್ಬ ಶ್ರೀಮಂತ ಮನುಷ್ಯನ ನೆಲವು ಸಮೃದ್ಧವಾ? ಬೆಳೆದಿದೆ: ಮತ್ತು 
ಅವನು ತನ್ನೊಳಗೆ ಯೋಚಿಸುತ್ತಾ, "ನಾನು ಏನು ಮಾಡಲಿ, ಏಕೆ೦ದರೆ 
ನನ್ನ ಹಣ್ಣುಗಳನ್ನು ಕೊಡಲು ನನಗೆ ಸ್ಥಳವಿಲ್ಲ? ಅದಕ್ಕೆ ಅವನು-ನಾನು 
ಇದನ್ನು ಮಾಡುತ್ತೇನೆ; ನನ್ನ ಕೊಟ್ಟಿಗೆಗಳನ್ನು ಕೆಡವಿ ದೊಡ್ಡದನ್ನು 
ಕಟ್ಟುತ್ತೇನೆ; ಮತ್ತು ಅಲ್ಲಿ ನಾನು ನನ್ನ ಎಲ್ಲಾ ಹಣ್ಣುಗಳನ್ನು ಮತ್ತು ನನ್ನ 
ಸರಕುಗಳನ್ನು ಕೊಡುತ್ತೇನೆ. ಮತ್ತು ನಾನು ನನ್ನ ಆತ್ಮಕ್ಕೆ ಹೇಳುವೆನು, 
ಆತ್ಮವೇ, ನೀನು ಅನೇಕ ವರ್ಷಗಳಿ೦ದ ಬಹಳಷ್ಟು ವಸ್ತುಗಳನ್ನು 
ಇಟ್ಟಿರುವೆ; ನಿಶ್ಚಿಂತೆಯಿ೦ದಿರು, ತಿಂದು, ಕುಡಿಯಿರಿ ಮತ್ತು 
ಸಂತೋಷವಾಗಿರಿ. ಆದರೆ ದೇವರು ಅವನಿಗೆ, ಮೂರನೇ, ಈ ರಾತ್ರಿ ನಿನ್ನ 
ಪ್ರಾಣವು ನಿನ್ನಿಂದ ಕೇಳಲ್ಪಡುವುದು; ದೇವರ ಕಡೆಗೆ 
ಐಶ್ವರ್ಯವಂತನಾಗದೆ ತನಗಾಗಿ ನಿಧಿಯನ್ನು ಕೂಡಿಡುವವನು ಹಾಗೆಯೇ. 
ಲೂಕ 12:15-21 


... ಮಕ್ಕಳೇ, ಐಶ್ಚರ್ಯದಲ್ಲಿ ಭರವಸೆಯಿಡುವವರು ದೇವರ 
ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟ! ಮಾರ್ಕ 10:24 
ಮನುಷ್ಯನು ಇಡೀ ಜಗತ್ತನ್ನು ಗಳಿಸಿದರೆ ಮತ್ತು ತನ್ನ 
ಆತ್ಮವನ್ನು ಕಳೆದುಕೊ೦ಡರೆ ಅವನಿಗೆ ಏನು ಪ್ರಯೋಜನ? 
ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಬದಲಾಗಿ ಏನು 
ಕೊಡುವನು? ಮಾರ್ಕ 8:36-37 

ಬೆಳ್ಳಿಯನ್ನು ಪ್ರೀತಿಸುವವನು ಬೆಳ್ಳಿಯಿ೦ದ ತೃಪ್ತನಾಗುವುದಿಲ್ಲ; 
ಅಥವಾ ಸಮೃದ್ಧಿಯೊ೦ದಿಗೆ ಸಮೃದ್ಧಿಯನ್ನು ಪ್ರೀತಿಸುವವನು: 
ಇದು ಕೂಡ ವ್ಯರ್ಥವಾಗಿದೆ. ಪ್ರಸಂಗಿ 5:10 


ಮೇಲಿನ ವಸ್ತುಗಳ ಮೇಲೆ ನಿಮ್ಮ ಪ್ರೀತಿಯನ್ನು ಹೊಂದಿಸಿ, ಭೂಮಿಯ 
ಮೇಲಿನ ವಸ್ತುಗಳ ಮೇಲೆ ಅಲ್ಲ. ಕೊಲೊಸ್ಸಿಯನ್ಸ್‌ 3:2 


ಆದರೆ ತೃಪ್ತಿಯೊಂದಿಗೆ ದೈವಭಕ್ತಿಯು ದೊಡ್ಡ ಲಾಭವಾಗಿದೆ. 
ಯಾಕಂದರೆ ನಾವು ಈ ಪ್ರಪ೦ಚಕ್ಕೆ ಏನನ್ನೂ ತಂದಿಲ್ಲ, ಮತ್ತು ನಾವು 
ಏನನ್ನೂ ಸಾಗಿಸಲು ಸಾಧ್ಯವಿಲ್ಲ ಎ೦ಬುದು ಖಚಿತ. ಮತ್ತು ಆಹಾರ 
ಮತ್ತು ಉಡುಪನ್ನು ಹೊಂದಿರುವ ನಾವು ಅದರೊಂದಿಗೆ ಇರೋಣ. 

1 ತಿಮೊಥೆಯ 6:6-8 


ದಬ್ಬಾಳಿಕೆಯನ್ನು ನಂಬಬೇಡಿ ಮತ್ತು ದರೋಡೆಯಲ್ಲಿ 
ವ್ಯರ್ಥವಾಗಬೇಡಿ: ಸ೦ಪತ್ತು ಹೆಚ್ಚಾದರೆ, ನಿಮ್ಮ ಹೃದಯವನ್ನು ಅವರ 
ಮೇಲೆ ಇಡಬೇಡಿ. ಕೀರ್ತನೆ 62:10 


ಕದಿಯುವವನು ಇನ್ನು ಕದಿಯಬಾರದು; ಆದರೆ ಅವನು ತನ್ನ ಕೈಯಿ೦ದ 
ಒಳ್ಳೆಯದನ್ನು ಕೆಲಸ ಮಾಡಲಿ, ಅವನು ಅಗತ್ಯವಿರುವವರಿಗೆ 
ಕೊಡಬೇಕಾಗಬಹುದು. ಎಫೆಸಿಯನ್ಸ್‌ 4:28 


ನಿಮ್ಮಲ್ಲಿರುವದನ್ನು ಮಾರಿ ಭಿಕ್ಷೆ ಕೊಡಿರಿ; ಹಳೆಯದಲ್ಲದ ಚೀಲಗಳನ್ನು 
ನೀವೇ ಒದಗಿಸಿಕೊಳ್ಳಿ, ಸ್ವರ್ಗದಲ್ಲಿ ವಿಫಲವಾಗದ ನಿಧಿ, ಅಲ್ಲಿ ಕಳ್ಳನು 
ಸಮೀಪಿಸುವುದಿಲ್ಲ, ಪತ೦ಗವು ಹಾಳಾಗುವುದಿಲ್ಲ. ಯಾಕ೦ದರೆ ನಿಮ್ಮ 
ವಿಧಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯವೂ ಇರುತ್ತದೆ. ಲೂಕ 12:33-34 


ಆದರೆ ನೀನು ಭಿಕ್ಲೆ ಮಾಡುವಾಗ ನಿನ್ನ ಬಲಗೈಯು ಏನು 
ಮಾಡುತ್ತದೋ ನಿನ್ನ ಎಡಗೈಗೆ ತಿಳಿಯದಿರಲಿ; ನಿನ್ನ ಭಿಕ್ಷೆಯು 
ರಹಸ್ಯವಾಗಿರಲಿ; ಮ್ಯಾಥ್ಯೂ 6: 3-4 


ಬಡವರನ್ನು ಪರಿಗಣಿಸುವವನು ಧನ್ಯನು: ಕರ್ತನು ಅವನನ್ನು ಇಕ್ಕಟ್ಟಿನ 
ಸಮಯದಲ್ಲಿ ರಕ್ಕಿಸುವನು. ಕೀರ್ತನೆ 41:1 

ಬಡವರನ್ನು ಮತ್ತು ತ೦ದೆಯಿಲ್ಲದವರನ್ನು ರಕ್ಷಿಸಿ: ನೊ೦ದವರಿಗೆ ಮತ್ತು 
ನಿರ್ಗತಿಕರಿಗೆ ನ್ಯಾಯವನ್ನು ಮಾಡಿ. ಕೀರ್ತನೆ 82:3 

ತನ್ನ ಐಶ್ವರ್ಯವನ್ನು ನಂಬುವವನು ಬೀಳುವನು; ಆದರೆ ನೀತಿವ೦ತರು 
ಕೊ೦ಬೆಯಂತೆ ಅರಳುವರು. ಜ್ಹಾನೋಕ್ತಿ 11:28 


ತನ್ನನ್ನು ತಾನು ಶ್ರೀಮ೦ತನನ್ನಾಗಿ ಮಾಡಿಕೊಳ್ಳುವವನಿದ್ದಾನೆ, ಆದರೆ 
ಏನೂ ಇಲ್ಲ; ಜ್ಞಾನೋಕ್ತಿ 13:7 

ತನ್ನ ನೆರೆಯವರನ್ನು ತಿರಸ್ಕರಿಸುವವನು ಪಾಪಮಾಡುತ್ತಾನೆ; ಆದರೆ 
ಬಡವರ ಮೇಲೆ ಕರುಣೆ ತೋರುವವನು ಧನ್ಯನು. ಜ್ಞಾನೋಕ್ತಿ 14:21 
ಬಡವರ ಮೇಲೆ ಕರುಣೆ ತೋರುವವನು ಕರ್ತನಿಗೆ ಸಾಲ ಕೊಡುತ್ತಾನೆ; 
ಮತ್ತು ಅವನು ಕೊಟ್ಟದ್ದನ್ನು ಅವನು ಮತ್ತೆ ಅವನಿಗೆ ಕೊಡುವನು. 
ಜ್ಞಾನೋಕ್ತಿ 19:17 


ದೊಡ್ಡ ಐಶ್ವರ್ಯಕ್ಕಿ೦ತ ಒಳ್ಳೆಯ ಹೆಸರನ್ನು ಆರಿಸಿಕೊಳ್ಳುವುದು, ಮತ್ತು 
ಬೆಳ್ಳಿ ಮತ್ತು ಚಿನ್ನಕ್ಕಿಂತ ಪ್ರೀತಿಯ ಅನುಗ್ರಹ. ಜ್ಞಾನೋಕ್ತಿ 22:1 


ಉದಾರವಾದ ಕಣ್ಣು ಹೊಂದಿರುವವನು ಆಶೀರ್ವದಿಸಲ್ಪಡುವನು; 
ಯಾಕಂದರೆ ಅವನು ತನ್ನ ರೊಟ್ಟಿಯನ್ನು ಬಡವರಿಗೆ ಕೊಡುತ್ತಾನೆ. 
ಜ್ಞಾನೋಕ್ತಿ 22:9 


ಬಡವರಿಗೆ ಕೊಡುವವನಿಗೆ ಕೊರತೆಯಿಲ್ಲ; ಆದರೆ ತನ್ನ ಕಣ್ಣುಗಳನ್ನು 
ಮರೆಮಾಡುವವನು ಅನೇಕ ಶಾಪಗಳನ್ನು ಹೊಂದುವನು. 


ಜ್ಞಾನೋಕ್ತಿ 28:27 


